ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 2 I (230) 

ಸದಸ್ಯರ ಹೆಸರು : ಶ್ರೀ: ಶಶೀಲ್‌ ಜಿ. ನಮೋಶಿ (ಶಿಕ್ಷಕರ ಕ್ಷೇತ್ರ 

ಉತ್ತರಿಸಬೇಕಾದ ದಿನಾಂಕ : 13.09.2021 

ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ಕ್ರಸಂ. ಪ್ನ ಉತ್ತರ 


ರಾಜ್ಯದಲ್ಲಿರುವ" ಸರ್ಕಾರಿ ಮತ್ತು ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ತಾರೆಗಳಲ್ಲಿ 
ಅನುದಾನಿತ “ಪ್ರಾಥಮಿಕ ಮತ್ತು | ಖಾಲಿ ಇರುವ ಶಿಕ್ಷಕರ ಸಂಖ್ಯೆಯ ವಿವರ ಈ ಕೆಳಕಂಡಂತಿದೆ 
ಪ್ರೌಢಶಾಲೆ”ಗಳಲ್ಲಿ ಪ್ರಸ್ತುತ ಖಾಲಿ 


ಇರುವ ದೈಹಿಕ ಶಿಕ್ಷಕರು ಹಾಗೂ ಬೆಂಗಳೊರು £ ಕಲಬುಕಗ ಧಾಕವಾಡ 
ಚಿತ್ರಕಲಾ ಶಿಕ್ಷಕರ ಮತ್ತು ಸಂಗೀತ ಮೈಸೂರು ವಿಭಾಗ ವಿಭಾಗ 
ಶಿಕ್ಷಕರುಗಳ ಸಂಖ್ಯೆ ಎಷ್ಟು; ವಿಭಾಗ 
ಪ್ರಾಥಮ್‌'] ಪೌಢ | ಪ್ರಾಥನಿಕ |] ಪಡ | ಪ್ರಥಮ ಪಡ | 
ಚಿತ್ರಕಲಾ 
ಶಿಕ್ಷಕರು 72 340 OL 101 03 72 
ಸಂಗೀತ 
ಕಕ್ಷಕರು 82 451 04 23 01 17 
ದೈಹಿಕ 
ಶಿಕ್ಷಣ 957 |808| 644 |250| 71 |145 
ಶಿಕ್ಷಕರು } 


ರಾಜ್ಯದ ಅನುದಾನಿತ ಪ್ರಾಥಮಿಕ ಶಾಲೆಗಳಿಗೆ ಸಂಬಂಧಿಸಿದಂತೆ 

ರಾಜ್ಯದಲ್ಲಿ ಅನುದಾನಿತ ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರ ಒಟ್ಟು 
76 ಹುದ್ದೆಗಳು ಹಾಗೂ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಒಟ್ಟು 734 
ಹುದ್ದೆಗಳು ಖಾಲಿ ಇರುತ್ತವೆ. ಕರ್ನಾಟಕ ಶಿಕ್ಷಣ ಕಾಯ್ದೆಯ 1983ರ 
ನಿಯಮ 1999ರ ಅನೆಕ್ಷರ್‌ 4ರಲ್ಲಿನ ಸಿಬ್ಬಂದಿ ಮಾದರಿ ರಚನಾ ಕ್ರಮದಂತೆ 
ವೃತ್ತಿ ಶಿಕ್ಷಕರು ಮತ್ತು ಚಿತ್ರಕಲಾ ಶಿಕ್ಷಕರ ಹುದ್ದೆಗಳನ್ನು 


ಹೊರತುಪಡಿಸಲಾಗಿದೆ. 
ರಾಜ್ಯದ ಸರ್ಕಾರಿ ಪ್ರಾಥಮಿಕ ಠಾತೆಗಳಗ ಸಂಬಂಧೂದಂತೆ 
ಸ M 
ಮಾ Fo ಸರ್ಕಾರಿ. ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿಯಿರುವ ದೈಹಿಕ 
ಭಾ ನ ಸರ್ಕಾರ) | ಶಕರು, ಚಿತ್ರಕಲಾ ಶಿಕ್ಷಕರು ಮತ್ತು ಸಂಗೀತ ಶಿಕ್ಷಕರುಗಳ ಹುದ್ದೆಗಳನ್ನು 
ಜಿ ಭರ್ತಿ ಮಾಡುವ ಬಗ್ಗೆ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು 


ಸಲ್ಲಿಸಲಾಗಿದ್ದು, ಆರ್ಥಿಕ ಇಲಾಖೆಯು ಆರ್ಥಿಕ ಮಿತವ್ಯಯ ಸಡಿಲಗೊಂಡ 
ನಂತರ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ತಿಳಿಸಿರುತ್ತದೆ. 
ರಾಜ್ಯದ ಅನುದಾನಿತ ಪ್ರಾಥಮಿಕ ಶಾಲೆಗಳಿಗೆ ಸಂಬಂಧಿಸಿದಂತೆ 

ಖಾಸಗಿ ಅನುದಾನಿತ ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ 280 
ಇದ್ದಲ್ಲಿಅಂತಹ ಶಾಲೆಗಳಿಗೆ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ನೇಮಿಸಲು 
ಹಾಗಿದ್ದಲ್ಲಿ, ಸದರಿ ಪ್ರಕ್ರಿಯೆಯನ್ನು | | ಅವಕಾಶವಿರುತ್ತದೆ. ಆದರೆ, ರಾಜ್ಯದಲ್ಲಿ ಖಾಸಗಿ ಅನುದಾನಿತ ಪ್ರಾಥಮಿಕ 
ಯಾವಾಗ ಶಾಲೆಗಳಲ್ಲಿ ಹೆಚ್ಚುವರಿ ಶಿಕ್ಷಕರು ಇರುತ್ತಾರೆ. ಮತ್ತು ಸರ್ಕಾರದ ಸುತ್ತೋಲೆ 
ಪ್ರಾರಂಭಿಸಲಾಗುವುದು; ಸಂಖ್ಯೆ ಇಡಿ 261 ಪಿಎಂಸಿ 2007, ದಿನಾಂಕ12-10-2007ರಲ್ಲಿರುವಂತೆ 
ಅನುದಾನಿತ ಪ್ರಾಥಮಿಕ ಶಾಲೆಗಳಲ್ಲಿ ಹೆಚ್ಚುವರಿ ಶಿಕ್ಷಕರು ಇರುವುದರಿಂದ 
ಅವುಗಳಲ್ಲಿನ ಅನುದಾನಿತ ಹುದ್ದೆಗಳು ಖಾಲಿಯಾದಲ್ಲಿ ಅಥವಾ ಒಂದು 
ಖಾಸಗಿ ಪ್ರಾಥಮಿಕ ಶಾಲೆಯನ್ನು ಸಹಾಯಾನುದಾನಕ್ಕೆ ಒಳಪಡಿಸಿದ 


ಪ್ರಥಮ ಸಂದರ್ಭದಲ್ಲಿ ಕಲವ ಪ್ರಾಥಮಕ`ಠಾಲಾ ಶಿಕ್ಷಕರ ಹುದ್ದೆಗಳನ್ನು 
ಸಹಾಯಾನುದಾನಕ್ಕೆ ಒಳಪಡಿಸದೇ ಉಳಿದಿದ್ದಲ್ಲಿ ಅಂತಹ ಖಾಲಿ 
ಹುದ್ದೆಗಳನ್ನು ಹೆಚ್ಚುವರಿ ಶಿಕ್ಷಕರುಗಳಿಂದ ತುಂಬಿಕೊಳ್ಳಬೇಕೆ ಹೊರತು ನೇರ 
ನೇಮಕಾತಿ ಮಾಡಿಕೊಳ್ಳತಕ್ಕದ್ದಲ್ಲ ಎಂದು ಸೂಚಿಸಲಾಗಿದ್ದು, ಸದರಿ 
ಸುತ್ಲೋಲೆಯನ್ನ್ವಯ ಕ್ರಮವಹಿಸಲಾಗುವುದು. 


ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಿಗೆ ಸಂಬಂಧಿಸಿದಂತೆ 

ಆಯುಕ್ತರ ಕಛೇರಿ ಪತ್ತ ಸಂಖ್ಯೆಸಿ4(ಸಪ್ರೌಶಾ/ಹು.ಭ. 
ಅನು.01/2018-19 ದಿನಾಂಕ:30.05.2018, 18.02.2019 ರನ್ನಯ ಒಟ್ಟು 
5500 ಖಾಲಿ ಇರುವ ಹುದ್ದೆಗಳಲ್ಲಿ ಭರ್ತಿ ಇದರಲ್ಲಿ ಚಿತ್ರಕಲಾ ಶಿಕ್ಷಕರ 
ಒಟ್ಟು 339, ಸಂಗೀತ ಶಿಕ್ಷಕರ ಒಟ್ಟು 130, ದೈಹಿಕ ಶಿಕ್ಷಣ ಶಿಕ್ಷಕರ ಒಟ್ಟು 
331 ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡುವಂತೆ ಕೋರಿ 
ಪ್ರಸ್ತಾವನೆ ಸಲ್ಲಿಸಿದ್ದು, ಆರ್ಥಿಕ ಇಲಾಖೆಯು ಕೆಲವೊಂದು ಅಂಶಗಳ ಬಗ್ಗೆ 
ಮಾಹಿತಿ ಕೋರಿದ್ದು, ಸದರಿ ಮಾಹಿತಿಯನ್ನು ಆಯುಕ್ತರು ಸಾರ್ವಜನಿಕ 
ಶಿಕ್ಷಣ ಇಲಾಖೆ, ಬೆಂಗಳೂರು ಇವರಿಂದ ಪಡೆದು ಆರ್ಥಿಕ ಇಲಾಖೆಯ 
ಸಹಮತಿ ನಂತರ ಹುದ್ದೆಗಳನ್ನು ಭರ್ತಿ ಮಾಡಲು ಪರಿಶೀಲಿಸಲಾಗುವುದು. 


ರಾಜ್ಯದ ಅನುದಾನಿತ ಪೌಢ ಶಾಲೆಗಳಿಗೆ ಸಂಬಂಧಿಸಿದಂತೆ 


ರಾಜ್ಯ ಅನುದಾನಿತ ಪ್ರೌಢಶಾಲೆಗಳಲ್ಲಿನ ಹುಬ್ದೆಗಳನ್ನು ಭರ್ತಿ 
ಮಾಡುವ ಕುರಿತು ಆರ್ಥಿಕ ಮಿತವ್ಯಯ ಸಡಿಲಗೊಂಡ ನಂತರ 
ಪರಿಶೀಲಿಸಲಾಗುವುದು ಹಾಗೂ ಅನುದಾನಿತ ಪ್ರೌಢಶಾಲೆಗಳಿಗೆ 
ಸಂಬಂಧಿಸಿದಂತೆ, ದಿನಾಂಕ31/12/2015ರ ಪೂರ್ವದಲ್ಲಿ ನಿವೃತ್ತಿ 
ರಾಜೀನಾಮೆ, - ಮರಣ ಕಾರಣಗಳಿಂದಾಗಿ ಖಾಲಿಯಾದ ಹುದ್ದೆಗಳನ್ನು 
ಭರ್ತಿ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. 


ಈ ವಾದಕ ಸದರ ಸಂಸ್ಥೆಗಳನ್ನು 
ಅನುದಾನಕ್ಕೊಳಪಡಿಸಲು ಸರ್ಕಾರಕ್ಕೆ 
ಇರುವ ತೊಂದರೆಗಳೇನು? 


ರಾಜ್ಯದ ಸರ್ಕಾರಿ ಪ್ರಾಥಮಕಶಾಲೆಗಳಿಗ ಸಂಬಂಧಿಸದಂತೆ 
ಪ್ನೆ ಉದ್ಭವಿಸುವುದಿಲ್ಲ. 


ರಾಜ್ಯದ ಅನುದಾನಿತ ಪ್ರಾಥಮಿಕ ಶಾಲೆಗಳಿಗೆ ಸಂಬಂಧಿಸಿದಂತೆ 


ಕ್ರಸಂ.[ಆ1ರಲ್ಲಿ ವಿವರಿಸಲಾಗಿದೆ. 


ರಾಜ್ಯದ ಸರ್ಕಾರಿ ಪೌಢಶಾಲೆಗಳಿಗೆ ಸಂಬಂಧಿಸಿದಂತೆ 
ಪ್ರಶ್ನೆ ಉದ್ಧವಿಸುವುದಿಲ್ಲ. 

ರಾಜ್ಯದ ಅನುದಾನಿತ ಜ್ರೌಢ ಶಾಲೆಗಳಿಗೆ ಸಂಬಂಧಿಸಿದಂತೆ 
ಪ್ರಸ್ತಾವನೆಯು ಪರಿಶೀಲನೆಯಲ್ಲಿರುತ್ತದೆ. 


ಸಂಖ್ಯೆ; ಅಪಿ 66 ಎಲ್‌ಬಿಪಿ 2021 


KN 


) 
ಪ್ರಾಥಮಿಕ ಮತ್ತೆ ಪೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು 


